


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೩೦, ೨೦೧೫ (ವೈಶಾಖ ೧೦, ಶಕ ವರ್ಷ ೧೯೩೭) 
Volume 150 Bengaluru, Thursday, April 30, 2015 (Vaishakha 10, Shaka Varsha 1937) 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ :RD 78 AQT 2014 ದಿನಾಂಕ: 28/02/2015 


ಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ 


೭ 
[4 


ಇದರ ಆನುಸೂಚಿಯಲ್ಲಿ ನಿರ್ದಿಷ್ಠಪಡಿಸಿರು 
ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumkur ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ 
ಮೇರೆಗೆ ಅಧಿಸೂಚನೆ ಕ್ರಮಾಂಕ:LAQ/SR/16/13-14 ,ದಿನಾಂಕ :02/09/2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತು, ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894)(1)5ಎ 


ಪ್ರಕರಣದ (2)ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ 


ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ,ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ 


ಮೂಲಕ ಘೋಷಿಸಲಾಗಿದೆ. 


ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ 
ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ 
ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ7೪೧7ಟಣಾವರ ಕಛೇರಿಯಲ್ಲಿ ಇಡಲಾಗಿದೆ. 


(೨೪೫) 





ಭಾಗ ೬ 










































































೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ಕಸಬಾ ಗ್ರಾಮ : ಕಿಟ್ಟದಕುಪ್ಪೆ 
Agricultural 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 |ರಾಮಯ್ಯ!ಬಿನ್‌ ಹುಚ್ಚಬಸವಯ್‌ಯ 14/*/5 ಖುಷ್ಮಿ ಉಳಿಕೆ ಸ.ನಂ.8 14/2 ವಿ.ನಾ.15 0.3.00 0-10 
ಉಳಿಕೆ ಸ.ನಂ.8 14/2 ವಿ.ನಾ.15 0.3.00 
Village Extents: 0.3.00 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ನಿಟ್ಟೂರು ಗ್ರಾಮ : ಸೋಮಲಾಪುರ 
Agricultural 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

1 |ಸೋಮಶೇಖರಯ್ಯ!ಚಿಕ್ಕತಿಮ್ಮಯ್ಯ 32/1/5 ಖುಷ್ಕಿ 37 33 34 32/1 0.0.04 0-01 

2 (ಸೋಮಶೇಖರಯ್ಯ/ಚಿಕ್ಕತಿಮ್ಮಯ್ಯ 32/5 | ಬಾಗಾಯು 37 33 34 32/1 0.6.12 0-16 

3 (ತಿಮ್ಮಯ್ಯ/ಚಿಕ್ಕತಿಮ್ಮಯ್ಯ 32/1/5 | ಬಾಗಾಯು | 31/2 33 ಉಳಿಕೆ ಉಳಿಕೆ 0.2.00 0-20 

4 |ಲಕ್ಕಮ್ಮ/ಲೇಟ್‌ ಮುಳಕಟ್ಟಯ್ಯ 32/*%/5 ಖುಷ್ಕಿ ಉಳಿಕೆ ಉಳಿಕೆ ನಾಲೆ 38/1 0.1.00 0-04 

5 [ಶಿವಮ್ಮ!ಲೇಟ್‌ ಮೂಡ್ಲಿಗಿರಯ 32/*/5 ಖುಷ್ಕಿ ಉಳಿಕೆ ಉಳಿಕೆ ನಾಲೆ 32/1 0.1.00 0-04 

37 33 34 32/1 0.5.00 






































Village Extents: 0.5.00 





































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ ೨೪೭ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ನಿಟ್ಟೂರು ಗ್ರಾಮ : ಎನ್‌.ಮತ್ತಿಘಟ್ಟ 
Agricultural 
ಕ್ರ.ಸಂ ಖಾತೆದಾರರ ಹೆಸರು ಆನುಭಪದಾರಲ್ಪ ಸ.ನಂ ತರಹೆ ಚರ; ಕ 
ಹೆಸರು ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 (ಚನ್ನಬಸವಯ್ಯ/ 26/1/11 ಖುಷ್ಕಿ 126/3 ತು.ಶಾ.ವಿ.ನಾಲೆ. 15 126/12 28/1ಬಿ 0.4.12 0-12 
126/3 ತು.ಶಾ.ವಿ.ನಾಲೆ, 15 126/12 28/1ಬಿ 0.4.12 
2 (ಚನ್ನಬಸವಯ್ಯ! 26/13 ಖುಷ್ಕಿ 126/3 ತು.ಶಾ.ವಿ.ನಾಲೆ 15 126/2 28/1ಬಿ 0.1.00 0-02 
126/3 ತು.ಶಾ.ವಿ.ನಾಲೆ 15 126/2 28/1ಬಿ 0.1.00 
3 |ಕೃಷ್ಣಪ್ಪ/ರಂಗನಾಯ್ಕ 26/*13 ಖುಷ್ಕಿ ಉಳಿಕೆ ತುಶಾವಿ ನಾಲೆ 15 126/11 28/1ಬಿ 0.28.00 0-70 
ಉಳಿಕೆ ತುಶಾವಿ ನಾಲೆ 15 126/11 28/1ಬಿ 0.28.00 
4 |ವಜ್ರಪ್ಪ/ಬಿ.ಶಿವಣ್ಣ 28/*/1B ಖುಷ್ಕಿ ಉಳಿಕೆ 26/3 ಉಳಿಕೆ 29 0.10.00 0-28 
5 |ನಿಜಗುಣಮೂರ್ತಿ/ಬಿ.ಶಿವಣ್ಣ 28/1158 ಖುಷ್ಕಿ ಉಳಿಕೆ 26/3 ಉಳಿಕೆ 29 0.10.00 0-28 
ಉಳಿಕೆ 26/3 ಉಳಿಕೆ 29 0.20.00 
6 |ನರಸಮ್ಮ/ನರಸಿಂಹಯ್ಯ 29/*/1 ಬುಷ್ಕಿ ಉಳಿಕೆ 28/1ಬಿ ಉಳಿಕೆ ಕೆರೆ 0.13.00 0-39 
ಉಳಿಕೆ 28/1ಬಿ ಉಳಿಕೆ ಕೆರೆ 0.13.00 
Village Extents: 1.26.12 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ಚೇಳೂರು ಗ್ರಾಮ : ಎಂ.ಎಂ.ಎ.ಕಾವಲ್‌ 
Agricultural 
Ne RE 1 ಸನಂ ತರಹೆ ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 |ಮಣಿಗಯ್ಯ/ಯಲ್ಲಯ್ಯ 1/*/232 |ಖುಷ್ಠಿ] ಉಳಿಕೆ 1ರ ಉಳಿಕೆ ಉಳಿಕೆ 1ರ ಉಳಿಕೆ 0.15.00 0-35 
ಉಳಿಕೆ 1ರ ಉಳಿಕೆ ಉಳಿಕೆ 1ರ ಉಳಿಕೆ 0.15.00 








































































































೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ ಭಾಗ ೬ 

ಅನುಭವದಾರರ ಸನಂ ತರಹೆ ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 

ಕ ಹಾ ಹೆಸರು ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 

2 |M.B.ರೇಣಜುಕಾಪ್ರಸಾದ್‌/M.N. ಬಸವರಾಜು 1/*/2P1 |ಖಿಷ್ಠಿ|] ಉಳಿಕೆ ಉಳಿಕೆ ಉಳಿಕೆ ಗಡಿ 0.15.00 0-47 
ಉಳಿಕೆ ಉಳಿಕೆ ಉಳಿಕೆ ಗಡಿ 0.15.00 

3 ಎಂ.ಸಿ. ಮೋಷನ್‌ ಕುಮಾರ್‌/ಬಿನ್‌ 1/*/2P2 | ಖುಷ್ಕಿ | ಉಳಿಕೆ 1ರಪೈಕಿ1ಪಿ ಉಳಿಕ 1ರ ಪೈಕಿ 0.15.00 0-47 

ಎಂ.ಎನ್‌.ಚಂದ್ರಶೇಖರಯ್ಯ 

ಉಳಿಕೆ 1ರಪೈಕಿ1ಪಿ ಉಳಿಕೆ 1ರ ಪೈಕಿ 0.15.00 

4 |M.B.ರೇಣುಕಾಪ್ರಸಾದ್‌/M.N.ಬಸವರಾಜು 1/*/5 ಖುಷ್ಕಿ | ಉಳಿಕೆ 1/521 ಉಳಿಕೆ 1/1೩2 0.20.00 0-53 
ಉಳಿಕೆ 1/51 ಉಳಿಕೆ 1/1ಪಿ2 0.20.00 

5 |ಎಂ.ಎನ್‌.ಜಗದೀಶ್‌/ಬಿನ್‌ ನಂಜೇಗೌಡ 1/*/5P (ಖುಷ್ಕಿ | 1/1ಪಿ ಉಳಿಕೆ ಉಳಿಕೆ ಉಳಿಕೆ 0.20.00 0-54 
1/12 ಉಳಿಕೆ ಉಳಿಕೆ ಉಳಿಕೆ 0.20.00 

6 |ಎಂ.ಬಿ.ರೇಣುಕಾಪ್ರಸಾದ್‌/ಎಂ.ಎನ್‌.ಬಸವರಾಜು 1/*/5P1 | ಖುಷ್ಕಿ | ಉಳಿಕೆ ಉಳಿಕೆ ಉಳಿಕೆ ಹೆಚ್‌.ಪಿ.ಸ್ವಾಧೀನಪ್ರದೇಶ 0.25.00 0-66 
ಉಳಿಕೆ ಉಳಿಕೆ ಉಳಿಕೆ ಹೆಚ್‌.ಪಿ.ಸ್ವಾಧೀನಪ್ರದೇಶ| 0.25.00 

7 |ನಾರಾಯಣಪ್ಪ/ಬಿನ್‌ ಚೆನ್ನಪ್ಪ 6/*/46 |ಮಖಿಷ್ಠಿ 6 6/40 ಉಳಿಕೆ 6/60 0.10.00 0-25 
6 6/40 ಉಳಿಕೆ 6/60 0.10.00 

8 (|ಎಸ್‌.ಆರ್‌.ಶ್ರೀನಿವಾಸ್‌/ಬಿನ್‌ ರಾಮೇಗೌಡ 6/5/49 ಖುಷ್ಕಿ | 6/45 ಉಳಿಕೆ 328 ಉಳಿಕೆ 0.10.00 0-25 
6/45 ಉಳಿಕೆ 328 ಉಳಿಕೆ 0.10.00 

9 |ಜಿ.ಎನ್‌.ಪ್ರಶಾಂತ/ಲೇಟ್‌.ನಂಜುಂಡಪ್ಪ 624/*/* |ಖುಷ್ಕಿ| ಉಳಿಕೆ ಉಳಿಕೆ ಉಳಿಕೆ 1ರ ಪೈಕಿ ಉಳಿಕೆ 0.30.00 1-05 

ಚೇತನ/ಜಿ,ಎನ್‌,ಪ್ರಶಾಂತ 624/*/ Joint Owner 

ಉಳಿಕೆ ಉಳಿಕೆ ಉಳಿಕೆ 1ರ ಪೈಕಿ ಉಳಿಕೆ 0.30.00 



































Village Extents: 4.0.00 













































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ ೨೪೯ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ಚೇಳೂರು ಗ್ರಾಮ : ಎಂ.ಎಂ.ಎನ್‌.ಕಾವಲು 
Agricultural 
ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 ಈಶ್ವರರಾವ್‌/ಶಿವೋಜಿರಾವ್‌ 16/*/15 ಖುಷ್ಕಿ ಉಳಿಕೆ ಉಳಿಕೆ ಗಡಿ ಉಳಿಕೆ 0.6.08 0-21 
ಉಳಿಕೆ ಉಳಿಕೆ ಗಡಿ ಉಳಿಕೆ 0.6.08 
Village Extents: 0.6.08 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ಚೇಳೂರು ಗ್ರಾಮ : ಮಾದಾಪುರ 
Agricultural 
ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 ಎಂ.ಎಸ್‌.ನಂಜರಾಜ್‌/ಬಿನ್‌ ಎಂ.ಎಸ್‌.ಸಿದ್ರಾಮಯ್ಯ 59/*/1 ಖುಷ್ಕಿ ಗಡಿ 59/2 ಸ.ನಂ.60 58 0.3.00 0-08 
ಗಡಿ 59/2 ಸ.ನಂ.60 58 0.3.00 
2 ಎಂ.ಎಸ್‌.ಶಿವಪ್ರಸಾದ್‌!ಬಿನ್‌ ಎಂ.ಎಸ್‌.ಸಿದ್ರಾಮಯ್ಯ 59/*/2 ಖುಷ್ಕಿ ಗಡಿ ಗಡಿ ಗಡಿ 59/1 0.3.00 0-08 
ಗಡಿ ಗಡಿ ಗಡಿ 59/1 0.3.00 






































Village Extents: 0.6.00 


























೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ ಭಾಗ ೬ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Tumkur ಹೋಬಳಿ : ಬೆಳ್ಳಾವಿ ಗ್ರಾಮ : ಕಾಗ್ಗೆರೆ 
Agricultural 
ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 (ಜಯಣ್ಣ ಬಿನ್‌ ನಂಜೇಗೌಡ/ 7/*/P3 ಖುಷ್ಕಿ ಉಳಿಕೆ 7ರ ಪೈಕಿ 4 ಉಳಿಕೆ 7ರ ಪೈಕಿ 1 0.5.00 0-10 
ನೀಲಮ್ಮ ಕೋಂ ಜಯಣ್ಣ! 7/*IP3 Joint Owner 
ಉಳಿಕೆ |7ರ ಪೈಕಿ 4 ಉಳಿಕೆ 7ರ ಪೈಕಿ 1 0.5.00 



































DESIGNATION : SLAO 
LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ 
LAOLOCATION : Tumkur 


PR-45 
50-5 


ಜಿಲ್ಲಾಧಿಕಾರಿಗಳು ಹಾಗೂ ಸಮೂಹ ವ್ಯವಸ್ಥಾಪಕರು, ಭೂಸ್ವಾಧೀನ, ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ಇವರ ಕಾರ್ಯಾಲಯ 


Village Extents: 0.5.00 


Agricultural Total Extenis:6.12.4.00 





ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ (ದಿನಾಂಕ 01.01.2014 ರಿ೦ದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ರೊಂದಿಗೆ 


ಓದಲಾದ ಕಲಂ 11(1)ರಲ್ಲಿ ಮಾಡಿದ ಅಧಿಸೂಚನೆ 


ನಂ.ಭೂಸ್ವಾ/ ಎಲ್‌.ಎ.ಕ್ಯೂ/ಸಿ ಆರ್‌/27/13-14, ದಿನಾಂಕ :31-03-2015 
ನೆಲಮಂಗಲ ತಾಲ್ಲೂಕು ಕಸಬಾ ಹೋಬಳಿ ಬಸವನಹಳ್ಳಿ, ಶ್ರೀನಿವಾಸಪುರ, ಬಾವಿಕೆರೆ, ಚಿಕ್ಕಮಾರನಹಳ್ಳಿ ಗ್ರಾಮದ ಹಲವು ಸರ್ವೆ ನಂಬರ್‌ ಜಮೀನುಗಳು ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು 


ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು-ಹಾಸನ ರೈಲ್ವೆ ಯೋಜನೆಗೆ ಬೇಕಾಗುವುದೆಂದು ಜಿಲ್ಲಾಧಿಕಾರಿಗಳು, ಭೂಸ್ವಾಧೀನ ಮತ್ತು ಪು.ಪು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಗೆ ಕಂಡು ಬಂದಿರುತ್ತದೆ. 


ಈ ಮೂಲಕ ತಿಳಿಸುವುದೇನೆಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ (ದಿನಾಂಕ 01.01.2014 ರಿಂದ ಜಾರಿಗೆ ತಂದ 
ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ ಸ೦.ಕ೦.ಇ.18:ಆರ್‌ಇಎಚ್‌:2014 ದಿನಾಂಕ 06.02.2014ರಂತೆ ಹೊಸ ಕಾಯ್ದೆ 2013ರ ಕಲಂ 11ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30ನೇ ಕಾಯ್ದೆ) ಸದರ ಕಾನೂನಿನ ಕಲಂ 





ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ ೨೫೧ 





12ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೆಂಗಳೂರು ಇವರಿಗೆ 
ನೀಡಲಾಗಿದೆ ಹಾಗೂ ಕಲಂ 43ರ ಮೇರೆಗೆ ಪುನರವಸತಿ ಪುನರನಿರ್ಮಾಣದ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಪುನರವಸತಿ ಅಧಿಕಾರಿಗಳು/ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಇವರಿಗೆ ನೀಡಲಾಗಿದೆ. 


ಸರ್ಕಾರದ ಆದೇಶ ಸಂ.ಕಂ.ಇ.36.ಭೂಸ್ವಾವಿ2014 ದಿನಾಂಕ 13.03.2014ರನ್ವಯ ಮತ್ತು ತಿದ್ದುಪಡಿ ಆದೇಶ ದಿನಾಂಕ 22.04.2014ರನ್ವಯ ಕಲ೦ 6(2)ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಧೀನಪಡಿಸುವಾಗ 
ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ (Environment Impact Assessment) ಪ್ರಕ್ರಿಯೆಯನ್ನು ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಮಾಡಬೇಕಾದಲ್ಲಿ ಸಾಮಾಜಿಕ ನಿರ್ಧರಣದ ಅಂಶ (Social Impact Assessment) 
ಅನ್ವಯಿಸುವುದಿಲ್ಲವೆಂದು ಸ ಸ್ಪಷ್ಟಿಕರಿಸಿದೆ. 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿ೦ದ ನೇಮಿಸಲ್ಪಟ್ಟ ಮೋಜಿಣಿದಾರರಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರು ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು. ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 14(4)ರ ಮೇರೆಗೆ ಈ ಅಧಿಸೂಚನೆ “ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ" ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ "ಇನ್ಯಾವುದೇ ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂದಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ 
ಇನ್ನಾವುದೇ ರೇತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು” ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು : ನೆಲಮಂಗಲ ಹೋಬಳಿ : ಕಸಬಾ ಗ್ರಾಮ : ಬಸವನಹಳ್ಳಿ, ಬಾವಿಕೆರೆ, ಶ್ರೀನಿವಾಸಪುರ, ಚಿಕ್ಕಮಾರನಹಳ್ಳಿ 
ಬಸವನಹಳ್ಳಿ 
ಚಕ್ಕುಬಂದಿ ಬೇಕಾದ ಜಮೀನಿನ 
ಕ್ರ ಸರಕಾರಿ/ ಜಮೀನಿನ 
ಖಾತೆದಾರರ ಹೆಸರು/ಅನುಭವದಾರರ ಹೆಸರು ವಭೋಜಾ ಸರ್ವೆ ನಂ. ಕ್ಷೇತ್ರ ಆಕಾರ ಷರಾ 
ಸಂ. ಸಂತ ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ ಸ 
ನ ಚ pr) [ ಎ-ಗುಂ ರೂ.ಪೆ ಪೈ 
1 ಬಿ.ಎಂ.ಲಲಿತ ಕೋಂ ವಿ.ಪಕಾಶ್‌ -1110.5 (5 
2) ಬಿ.ಎನ್‌.ನರಸಿ೦ಹರಾಜು ಬಿನ್‌ ನರಸಿಂಹಮೂರ್ತಿ-7247 ಸ್ನಂತ 
01 ವ 34/8 ನಿವೇಶನ ಗಡಿ ಸ.ನಂ.29 ರೈಲ್ಡೆ ಜಾಗ ಉಳಿಕೆ (19602 — 
3) ಬಿ.ಎನ್‌.ಹನುಮಂತರಾಜು ಬಿನ್‌ ನರಸಿಂಹಮೂರ್ತಿ-7247 ಜಿ ಸ — 
.ಅ 
4) ಪ್ರಕಾಶ್‌ ಬಿನ್‌ ವೆಂಕಟೇಶ್‌-3997.5 ) 
0-18 
(19602 
ಚ.ಅ) 
ಬಾವಿಕೆರೆ 
01 ಎಂ.ಎಸ್‌.ಬೈರಣ್ಣ ಬಿನ್‌ ಸಂಜೀವಯ್ಯ ಸ್ವಂತ 75 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-121 0.48 
0-121 
ಶ್ರೀನಿವಾಸಪುರ 
ಸ.ನಂ. 
1 ಸುಜಾತ ಬಿನ್‌ ರಂಗನಾಥ ಸ್ಪಂತ 267 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 0-07 0.28 
ತ 269 
433 ಇ 
2 | ಮುದ್ದಪ್ಪ ಬಿನ್‌ ಲಿಂಗಯ್ಯ 269 ಎದ ಉಳಿಕೆ ಉಳಿಕೆ ಉಳಿಕೆ |0-05% 0.20 
ಹ. ಸ.ನಂ. 
3 ಎಂ.ಬಿ.ಚೌದರಿ ಬಿನ್‌ ಮುಶಾಮಪ್ಪ 275 ವ್‌ ಸ.ನಂ. 274 ಉಳಿಕೆ 276 ಉಳಿಕೆ 0-08%4 0.32 















































Licensed to post without prepayment WPP No. 297 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 





































































































೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೧೫ ಭಾಗ ೬ 
ಚಕ್ಕುಬಂದಿ ಬೇಕಾದ ಜಮೀನಿನ 
ಕ್ರ ಸರಕಾರಿ/ ಜಮೀನಿನ 
ಖಾತೆದಾರರ ಹೆಸರು/ಅನುಭವದಾರರ ಹೆಸರು ವಭೋಜಾ ಸರ್ವೆ ನಂ. ಕ್ಷೇತ್ರ ಆಕಾರ ಷರಾ 
ಸಂ. ಸಂತ ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ Ka 
ಈ ಡಿ ದ್‌ ಇ ಎ-ಗುಂ ರೂ.ಪೈ 
ಪಗ ಸ.ನಂ. 
4 | ಎನ್‌.ರಾಮಚಂದ್ರಪ್ಪ ಬಿನ್‌ ನಂಜುಂಡಪ್ಪ 276 ವ್‌ ಸ.ನಂ. 273... ಉಳಿಕೆ ಉಳಿಕೆ 3 0-03%2 0.12 
5 ಸರ್ಕಾರಿ ಹ. 89 ವಿ ಉಳಿಕೆ ಉಳಿಕೆ ಉಳಿಕೆ 92/3 0-03%2 0.12 
6 ರಾಮಕೃಷ್ಣಯ್ಯ ಎಲ್ಲ 92/3 ಎಲ್ಲ ಉಳಿಕೆ ಉಳಿಕೆ ಸ.ನಂ. 89 ಉಳಿಕೆ 0-088 0.24 
0-363 
ಚಿಕ್ಕಮಾರನಹಳ್ಳಿ 
ಸಂತ ಸ.ನಂ. 
1 | ಮಾರುತಿ ಪ್ರಸಾದ್‌ ಹೆಚ್‌. ಬಿನ್‌ ಹನುಮಂತರಾಯಪ್ಪ ವ 22/ ಖುಷ್ಕಿ ಹಳ್ಳ 231 ಉಳಿಕೆ ರೈಲ್ವೆ ಜಾಗ | 0-04% 0.16 
433 6499 ಡ್‌ 
2 | ಮಾರುತಿ ಪ್ರಸಾದ್‌ ಹೆಚ್‌. ಬಿನ್‌ ಹನುಮಂತರಾಯಪ್ಪ 23/3 ಸ.ನಂ. 21 pia ಉಳಿಕೆ ರೈಲ್ವೆ ಜಾಗ | 0-01 0.04 
0-05% 
ಒಟ್ಟು ವಿಸ್ತೀರ್ಣ 1-32 % ಗುಂಟೆ 
(19602 ಚ.ಅಡಿಗಳು) 
ಘೋಷ್ಟಾರೆ 
ಗ್ರಾಮ ವಿಸ್ತೀರ್ಣ ಪಿ.ಕೆ ಒಟ್ಟು ಜುಮ್ಲಾ 
0-18 0-18 
ಬಸವನಹಳ್ಳಿ ದ 
(19.602 ಚ.ಅ) (19.602 ಚ.ಅ) 
ಬಾವಿಕೆರೆ 0.12% ದ 0.12% 
ಶ್ರೀನಿವಾಸಪುರ 0.36% — 0.36% 
ಚಿಕ್ಕಮಾರನಹಳ್ಳಿ 0.05% — 0.05% 
1.32% 1.32% 
ಜುಮ್ಹಾ ವಿಸೀರ್ಣ 
ಉಗ (19602 ಚ.ಅ) (19602 ಚ.ಅ) 




















PR-43 
SC-25 


DEPUTY COMMISSIONER 


BENGALURU RURAL DISTRICT BENGALURU 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


